ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಗುರುವಾರ, ದಿನಾ೦ಕ: 4ನೇ ಫೆಬ್ರವರಿ, 2021 


ರಾಜ್ಯದ ಒಳಾಡಳಿತ ಇಲಾಖೆಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇಲಾಖೆಗಳ ಕುರಿತು 
ಶ್ರೀ ಹೆಚ್‌.ಎಂ. ರಮೇಶ್‌ ಗೌಡ (ವಿಧಾನಸಭೆಯಿಂದ ಚುನಾಯಿತರಾದವರು) - 


375(412) ಮಾನ್ಯ ಗೃಹ ಮತ್ತು ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ ಶಾಸನ ರಚನೆ ಸಚಿವರು ಈ 
ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದ ಒಳಾಡಳಿತ ಇಲಾಖೆಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇಲಾಖೆ, ನಿಗಮ ಮತ್ತು 
ಮಂಡಳಿಗಳು ಯಾವುವು; (ಅವುಗಳ ಪೂರ್ಣ ವಿವರಗಳನ್ನು ನೀಡುವುದು) 


(ಆ) ಕಳೆದ ಐದು ವರ್ಷಗಳಲ್ಲಿ ಒಳಾಡಳಿತ ಇಲಾಖೆಯ ಅನುದಾನದ ಬೇಡಿಕೆ ಎಷ್ಟು; ಐದು ವರ್ಷದ 
ಆಯವ್ಯಯದಲ್ಲಿ ಒಳಾಡಳಿತ ಇಲಾಖೆಗೆ ನಿಗದಿಗೊಳಿಸಿದ, ಬಿಡುಗಡೆಗೊಳಿಸಿದ, ಖರ್ಚು ಮಾಡಿದ ಮತ್ತು 
ಉಳಿಕೆಯಾದ ಅನುದಾನ ಎಷ್ಟು; (ವರ್ಷವಾರು ಹಾಗೂ ಒಳಾಡಳಿತ ಇಲಾಖೆಯ ಅಧೀನದಲ್ಲಿರುವ ಇಲಾಖೆ, 
ನಿಗಮ ಮಂಡಳಿವಾರು ಸಂಕ್ಷಿಪ್ತ ವಿವರ ನೀಡುವುದು) 


(ಇ) ಆಯವ್ಯಯದಲ್ಲಿ ನೀಡಲಾದ ಅನುದಾನವನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಳ್ಳಲಾಗಿದೆಯೇ; 
(ವರ್ಷವಾರು, ಇಲಾಖೆ, ನಿಗಮ ಮತ್ತು ಮಂಡಳಿವಾರು ವಿವರ ನೀಡುವುದು) 


(ಈ) ಹಾಗಿಲ್ಲದಿದ್ದಲ್ಲಿ, ಅನುದಾನವನ್ನು ಬಳಸಿಕೊಳ್ಳದೇ ಇರಲು ಕಾರಣಗಳೇನು; (ವರ್ಷವಾರು, ಇಲಾಖೆ, 


ನಿಗಮ ಮತ್ತು ಮಂಡಳಿವಾರು ವಿವರ ನೀಡುವುದು) 


(ಉ) ಆಯವ್ಯಯದಲ್ಲಿ ನೀಡಲಾದ ಅನುದಾನದಲ್ಲಿ ಉಳಿಕೆಯಾದ ಅನುದಾನವನ್ನು ಕರ್ನಾಟಕ ರಾಜ್ಯ 
ಪೊಲೀಸ್‌ ಗೃಹ ನಿರ್ಮಾಣ ನಿಗಮ ನಿಯಮಿತದಲ್ಲಿ ನಿಗದಿ ಠೇವಣಿ (ಫಿಕ್ಸೆಡ್‌ ಡಿಪಾಸಿಟ್‌) ರೂಪದಲ್ಲಿ 
ಇಡಲಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಕಳೆದ ಐದು ವರ್ಷಗಳಿಂದ ಎಷ್ಟು 


ಮೊತ್ತವನ್ನು ಯಾವ ಯಾವ ಇಲಾಖೆ, ನಿಗಮ, ಮಂಡಳಿಗಳ, ಠೇವಣಿ ರೂಪದಲ್ಲಿ ಇಡಲಾಗಿದೆ; 
(ವಿವರಗಳನ್ನು ವರ್ಷವಾರು ನೀಡುವುದು) 


(ಊ) ಹಾಗಿದ್ದಲ್ಲಿ, ಇಲಾಖೆ ನಿಗಮ ಮಂಡಳಿಗಳು ಠೇವಣಿ ರೂಪದಲ್ಲಿ ಅನುದಾನವನ್ನು ಇಡಲು 


ಕಾರಣಗಳೇನು; ಅದನ್ನು ಯಾವ ಉದ್ದೇಶಗಳಿಗೆ ಬಳಸಿಕೊಳ್ಳಲಾಗುತ್ತಿದೆ ? (ವಿವರ ನೀಡುವುದು) 


